492 ವಾಮನ ಮಹಾಪುರಾಣ 


ಎಲ್ಲೆಡೆಯೂ ಭಗವಂತನ ರೂಪ 


ಆದ್ಯಂ ಹಿ ಮತ್ತ್ಯರೂಪಂ ಮೇ ಸಂಸ್ಥಿತಂ ಮಾನಸೇ ಹ್ರದೇ। 
ಸರ್ವ ಪಾಪ ಕ್ಷಯಕರಂ ಕೀರ್ತನ ಸ್ಪರ್ಶನಾದಿಭಿಃ Il 
ಭಗವಂತನು ಹೇಳುತ್ತಾನೆ:- ಮಾನಸ ಹ್ರದ ಎಂಬ ತೀರ್ಥದಲ್ಲಿ ನನ್ನ 
ಮೊದಲನೇಯ ಮತ್ತ್ಯರೂಪವು ಸಾನ್ನಿಧ್ಯವನ್ನು ಹೊಂದಿದೆ:ಆದುದರಿಂದ ಆತೀರ್ಥದ 
ಸ್ನಾನ ದರ್ಶನಸ್ಪರ್ಶನಾದಿ ಗಳಲ್ಲವೂ ಪಾಪನಾಶಕವಾಗಿವೆ. ಇದರಂತೆಯೇ ನನ್ನ ಕೂರ್ಮ 
ರೂಪವು ಕೌಶಿಕಿ ನದಿಯಲ್ಲಿ.ಸನ್ನಿ ಹಿತವಾಗಿದೆ. ಕೃಷ್ಣಾ ನದಿಯಲ್ಲಿ ಹಯಗ್ರೀವ ಎಂಬ ನನ್ನ 
ರೂಪವಿದೆ. ಹಸ್ಲಿನಾವತಿಯಲ್ಲಿ ಗೋವಿಂದ ಎಂಬ ನನ್ನ ರೂಪ ಸನ್ನಿ ಧಾನವಿದೆ. 


ಕಾಲಿಂದಿ ಅರ್ತಾತ ಯಮುನಾ ನದಿಯಲ್ಲಿ ತ್ರಿವಿಕ್ಕ್‌ ಮ ರೂಪವು ಲಿಂಗಭೇದ 
ತೀರ್ಥದಲ್ಲಿ ಭವ ಎಂಬ ನನ್ನ ಅಂಶವುಳ್ಳ ಸಾನ್ನಿಧ್ಯವಿದೆ ಕೀದಾರದಲ್ಲಿ. ಹರಿಹರ,.ರೂಪವು 
ಕಂಬ್ಬಾಮ್ರದಲ್ಲಿ ಕೃಷ್ಣ ಬಲ್ಲರಾಮರೂಪವು ಹೊಂದಿವೆ. ಬದರೀಕ್ಲೇತ್ರದಲ್ಲಿ ನಾನು 
ನಾರಾಯಣನಾಗಿಯೂ, ವರಾಹ ಕ್ಷೇತ್ರದಲ್ಲಿ ಗರುಡಧ್ವಜನಾಗಿ ಭದ್ರಕರ್ಣದಲ್ಲಿ 
ಜೀವೇಶನೌಗಿ, ಕುರುಕ್ಷೇತ್ರದಲ್ಲಿ ಕುರುಧ್ವಜನಾಗಿ ಕೃತಶೌಚವೆಂಬ ಕ್ಷೇತ್ರದಲ್ಲಿ 
ನೃಸಿಂಹನಾಗಿ, ಗೋಕರ್ಣದಲ್ಲಿ ಏಶ್ವಧಾರಣನಾಗಿ ನಾನು ವಿಶೇಷ ಸಾನ್ನಿಧ್ಯದಿಂದ 
ವಾಸಮಾಡುತ್ತಿರುವೆನು. ಪಯೋಷ್ಲೀ ನದಿಯಲ್ಲಿ ಇರುವ ನನಗೆ ಅಖಂಡನೆಂದು 
ಎನ್ನುವರು. ಮಣಿಮತೀ ಹೃದಯದಲ್ಲಿ ನಾನು ಶಂಭು ರೂಪದಿಂದಿರುವೆನು. 

ಹಿಮವತ್‌ ಪರ್ವತದಲ್ಲಿ ಶೂಲಬಾಹು ರೂಪದಿಂದಿರುವೆನು. ನೈಮಿಷ ಕ್ಷೇತ್ರದಲ್ಲಿ 
ಪೀತವಸ್ತೈ ವೆಂದೂ, ಗಯಾಕ್ಟೇತ್ರದಲ್ಲಿ ಗದಾಧರ, ಕುಶೇಶಯ ಮೊದಲಾದ 
ರೂಪವದನೆಂದೂ ನಾನೇ TOODO BITID. ಕಶೇರು ದೇಶದಲ್ಲಿ ನನಗೆ 
ದೇವೇಶಿವೆನ್ನುವರು, ಮಲಯ ಪರ್ವತದಲ್ಲಿ ಸೌಗಂಧಿ ಎನ್ನುವರು. 

ಅವಂತೀ ದೇಶದಲ್ಲಿ ಧೀಷ್ಟನೆಂದೂ ಕರೆಯುವರು. ಪಾಂಚಾಲ ದೇಶದಲ್ಲಿ 
ಪಾಂಚಾಲಿಕನೆಂಬ ಹೆಸರು ನನಗಿದೆ. ಪಂಪಾ ಕ್ಷೇತ್ರದಲ್ಲಿ ಪದ್ಮಕಿರಣನೆಂದೂ, 
ಕುರುಜಾಂಗಲದಲ್ಲಿ ಸ್ಟಾಣುವೆಂದೂ, ಸುಕರಪರ್ವತದಲ್ಲಿ ತ ತ್ರಿನಾಚಿಕೇತನೆಂದೂ ನನಗೆ 
ಹೆಸರು ಇರುವದು. ಮಹಾ ಪ್ರಳಯದಲ್ಲಿ ನಾನೇ ರುದೃರೂಪವನ್ನು ಧರಿಸುವೆನು. 
ಸಪ್ತಗೋದಾವರೀ ಕ್ಷೇತ್ರದಲ್ಲಿ ನಾನು ಹಾಟೀಕೇಶ್ವರನ ರೂಪದಲ್ಲಿರುವೆನು. 

ಮಗಥೆಯಲ್ಲಿ ಸುಧಾಪತಿಯ ರೂಪದಿಂದ ನಾನು ನೆಲೆಸಿರುಷೆನು: ತ್ರಿಕೂಟ 
ಶಿಖರದಲ್ಲಿ ಚಕ್ರಪಾಣಿಯಾದ ಈಶ್ರರನ-ರೆಣಹಪುನನದಮೇಆಗಿದೆ. ಸುತವೆಂಬ 
ಲೋಕದಲ್ಲಿ;ಸ್ಥಿಶವಾದ ಕೂರ್ಮ ರೂಪದಿಂದ ನಾನು ಇದ್ದುಕೊಂಡು ವಿತಲದಲ್ಲಿ ಮಾತ್ರ-- 
ಪಂಕಜಾನನ ರೂಪದಿಂದ ವಾಸಿಸಿರುವೆನು: ಮಹಾತಲದಲ್ಲಿ ಗುರು ಹಾಗೂ ಸಹಸ್ರಭುಜ » —— 
ಪಾತಾಳದಲ್ಲಿಎಯೋಗೀಶ, ರೂಪಗಳನ್ನು.ಧರಿಸಿ'ನಾನು' ನನ್ನ ವಿಶೇಷ 
.ಸಾನ್ನಿದ್ಯ ಎಸ ಭುವರ್ಲೋಕದಲ್ಲಿ ಗರುಡ ರೂಪದಿಂದ, ಸ್ವ ರ್ಲೋಕದಲ್ಲಿ 
ನಿಷ್ಟ ರೂಪದಿಂದ ಮರ್ಹಲೋಕದಲ್ಲಿ SUGA ರೂಪದಿಂದ ಜನಲಕ್ಯದಲ್ಲಿ 


£ 
$ 


